ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1290(1637) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ಅಪ್ಪಾಜಿಗೌಡ(ಸ್ಠಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಸಣ್ಣ ನೀರಾವರಿ ಸಚಿವರು 


ವಿಷಯ: ಕಳೆದ ಮೂರು ವರ್ಷಗಳಲ್ಲಿ ಕೆರೆಗಳನ್ನು ಅಭಿವೃದ್ಧಿ ಪಡಿಸಲು ಬಿಡುಗಡೆಯಾಗಿರುವ ಅನುದಾನದ 
ಬಗ್ಗೆ 


(ಅ) ನಾಗಮಂಗಲ ತಾಲ್ಲೂಕಿನ ವ್ಯಾಪ್ತಿಯಲ್ಲಿ ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ರಿಗೆ 
ಒಳಪಡುವ ಕೆರೆ-ಕಟ್ಟೆಗಳಾವುವು; (ಹೋಬಳಿವಾರು ಸಂಪೂರ್ಣ ಮಾಹಿತಿ ನೀಡುವುದು) 


(ಆ) ಕರೆ-ಕಟ್ಟೆಗಳ ನಿರ್ಮಾಣ ಮಾಡಲು ಮತ್ತು ನಾಲೆ ವಿಸ್ತರಿಸಲು ವಶಪಡಿಸಿಕೊಂಡ ರೈತರ 
ಜಮೀನು ಎಷ್ಟು; (ಹೋಬಳಿವಾರು ವಿವರ ನೀಡುವುದು) 


(ಇ) ಸದರಿ ಜಮೀನನ್ನು ವಶಪಡಿಸಿಕೊಂಡು ಇಲ್ಲಿಯವರೆಗೆ ಎಷ್ಟು ರೈತರಿಗೆ ಪರಿಹಾರ ಹಣ 
ನೀಡಲಾಗಿದೆ; ಅಥವಾ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗಿದೆ; ರೈತರಿಗೆ ಪರಿಹಾರದ ಹಣ 
ನೀಡಿರುವ ಸಂಪೂರ್ಣ ವಿವರ ನೀಡುವುದು; 


(ಈ) ಇನ್ನೂ ಪರಿಹಾರ ನೀಡದೆ ಬಾಕಿಯಿರುವ ಪ್ರಕರಣಗಳೆಷ್ಟು; (ಹೋಬಳಿವಾರು ವಿವರ 
ನೀಡುವುದು) 


(ಉ) ಕರೆ-ಕಟ್ಟೆ ನಿರ್ಮಾಣಕ್ಕೆ ಜಮೀನು ಕಳೆದುಕೊಂಡ ರೈತರಿಗೆ ಸರ್ಕಾರ ಯಾವ 
ಕಾಲಮಿತಿಯೊಳಗೆ ಪರಿಹಾರದ ಹಣ ನೀಡಲಾಗುವುದು; (ವಿವರ ನೀಡುವುದು) 


(ಊ) ಕಳೆದ ಮೂರು ವರ್ಷಗಳಲ್ಲಿ ಇಲಾಖೆವತಿಯಿಂದ ಕೆರೆಗಳನ್ನು ಅಭಿವೃದ್ದಿಪಡಿಸಲು 
ಬಿಡುಗಡೆಯಾಗಿರುವ ಅನುದಾನವೆಷ್ಟು? (ಸಂಪೂರ್ಣ ಮಾಹಿತಿ ನೀಡುವುದು) 


